NUD 13) 2೦5, 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


241 
ಶ್ರೀ ಆರ್‌.ಧರ್ಮಸೇನ - 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
[-) [2 ES 
13.09.2021 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


leu 
ph 


ಪ್ರಶ್ನೆ 


ಉತ್ತರ 


ರಾಜ್ಯದಲ್ಲಿ ಅನೇಕ ಸರ್ಕಾರಿ ' ಶಾಲೆಗಳು ರಾಜ್ಯದಲ್ಲಿನ ಸರ್ಕಾರಿ ಶಾಲೆಗಳನ್ನು ಸುಸ್ಥಿತಿಯಲ್ಲಿಡಲು 


ಶಿಥಿಲವಾಗಿ ಅಪಾಯಕಾರಿ ಸ್ಥಿತಿಯಲ್ಲಿದ್ದು, 


| ಸರ್ಕಾರವು ಅಗತ್ಕಕ್ತಮ ಕೈಗೊಂಡಿದ್ದು, ಕಳೆದ ಮೂರು 


ಅವುಗಳ ದುರಸ್ಲಿ ಪಡಿಸಲು ಯಾವ ಕ್ರಮ | ವರ್ಷಗಳಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ 
” ಕೈಗೊಳ್ಳಲಾಗಿದೆ: ಇದಕ್ಕೇನಾದರೂ ವಶೇಷ ಕೊಠಡಿಗಳ ನಿರ್ಮಾಣ ಮತ್ತು ದುರಸ್ಥಿಗೆ ಈ ಕೆಳಕಂಡಂತೆ 


ಕಾರ್ಯಕ್ರಮ ಹಬ್ಮಿಕೊಳ್ಳಲಾಗಿದೆಯೇ: 


ಅನುದಾನವನ್ನು ಮಂಜೂರು ಮಾಡಲಾಗಿದೆ. 
ಕೊಠಡಿ ನಿರ್ಮಾಣ 


/ರ್ಷ ಶಾಪೆಗಳ'7 ಕೊಠ8'T7 ಬಿಡೆಗಡೆಯಾದ 
ಸಂಖ್ಯೆ | ಗಳ ಅನುದಾನ ' 

ಸಂಖ್ಯೆ | (ಲಕ್ಷಗಳಲ್ಲಿ) 
208-75 87H 2509 1741528 
2920 II] 298200 
2020-2 1006] 1483 5000.00 
ಒಟ್ಟು] 3509 335 2830768 


'ವರ್ಷ ಠಾಕಗ್ಗ Tಹಾಕಡ Tವಡುಗಡಯಾದ 
ಸಂಖ್ಯೆ |ಗಳ | ಅನುದಾನ 

. |ಸಂಖ್ಯೆ | (ಲಕ್ಷಗಳಲ್ಲಿ) 
089 297 |A95 | 47424 
2050 1065 T5003 [368100 
2020-21 1187 187 476.11 
ಒಟ್ಟು | 3949 [9385 1839955 


* 2019-20 ನೇ ಸಾಲಿನಲ್ಲಿ ಆರ್‌.ಐ.ಡಿ.ಎಫ್‌-25 
ಅಡಿಯಲ್ಲಿ ಅಧಿಕ ಮಳೆಯಿಂದ ಹಾನಿಯಾದ 
3386 ಸರ್ಕಾರಿ ಶಾಲೆಗಳ 6469 ಕೊಠಡಿಗಳ 
ಮರು ನಿರ್ಮಾಣಕ್ಕಾಗಿ ರೂ.75807.30 ಲಕ್ಷಗಳ 


L 


ಗ -ಅನುದಾನವನ್ನು ಮರಿಜೂರು “ಹಾಡಿಡೆ: 


* -2019-20ನೇ ಸಾಲಿನಲ್ಲಿ ಮಳೆಯಿಂದ 
ಹಾನಿಗೊಳಗಾದ 6196 ಸರ್ಕಾರಿ ಪ್ರಾಥಮಿಕ. 
ಮತ್ತು ಪ್ರೌಢಶಾಲೆಗಳ 13260 ಕೊಠಡಿಗಳ 
ದುರಸ್ಥಿಗೆ ರೂ.19951.75 ಲಕ್ಷಗಳ ಅನುದಾನದಲ್ಲಿ 


ಜಿಲ್ಲಾಧಿಕಾರಿಗಳ 
ಕೈಗೊಳ್ಳಲಾಗಿದೆ. 
2020-21 ನೇ ಸಾಲಿನಲ್ಲಿ 
ಅತಿವೃಷ್ಟಿ/ಪ್ರವಾಹದಿಂದ ಹಾನಿಗೀಡಾದ ಸರ್ಕಾರಿ 
ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ತುರ್ತು 
ದುರಸ್ಥಿಗೆ ರೂ.7557.99 

ಲಕ್ಷಗಳ ಅನುದಾನದಲ್ಲಿ ಜಿಲ್ಲಾಧಿಕಾರಿಗಳ 
ಮುಖಾಂತರ ಕ್ರಮ ಕೈಗೊಳ್ಳಲಾಗಿದೆ 


ಮಖಾಂ ಮ 


ಶಾಲೆಗಳಲ್ಲಿ ಶೌಚಾಲಯ, ಕುಡಿಯುವ 
ನೀರು, ಪೀಠೋಪಕರಣಗಳು ಮುಂತಾದ 
ಮೂಲಭೂತ ಸೌಕರ್ಯಗಳ ಕೊರತೆ 
ಇದ್ದು, ಇದನ್ನು ಸರಿಪಡಿಸಿ" ಅನುಕೂಲ 
ಮಾಡಿಕೊಡಲು ಯಾವ ಕಮ 
ಕೈಗೊಳ್ಳಲಾಗಿದೆ: 


2020-21ನೇ ಸಾಲಿನಲ್ಲಿ ಶಾಲೆಗಳಿಗೆ 


ಅವಶ್ಯವಿರುವ ಶೌಚಾಲಯ , ಆಟದ ಮೈದಾನ, 


ಅಡುಗೆ ಕೋಣೆ ಮತ್ತು ಕೈತೋಟ ನಿರ್ಮಾಣಕ್ಕಾಗಿ 
ಮಹಾತ್ಮ ಗಾಂಧಿ ನರೇಗಾ' ಯೋಜನೆಯಡಿಯಲ್ಲಿ 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅನುದಾನ |. 
ಒಗ್ಗೂಡಿಸುವಿಕೆಯ ಮೂಲಕ ರೂ.2920.99 

ಲಕ್ಷಗಳ ಅನುದಾನವನ್ನು ಬಿಡುಗಡೆಗೊಳಿಸಿದೆ. 


2020-21 ನೇ ಸಾಲಿನಲ್ಲಿ ಕುಡಿಯುವ ನೀರು 
ಮತ್ತು ಶೌಚಾಲಯ ವಾರ್ಷಿಕ . ನಿರ್ವಹಣೆಗಾಗಿ 
ರಾಜ್ಯದ 48012 ಸರ್ಕಾರಿ ಪ್ರಾಥಮಿಕ ಮತ್ತು 
ಪ್ರೌಢಶಾಲೆಗಳಿಗೆ ಒಟ್ಟು ರೂ.2929.80 ಲಕ್ಷಗಳ 
ಅನುದಾನವನ್ನು ಬಿಡುಗಡೆಗೊಳಿಸಲಾಗಿದೆ ಹಾಗೂ 
ಶಾಲೆಗಳಲ್ಲಿ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ 
ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ “ಜಲ 
ಜೀವನ್‌ ಮಿಷನ್‌” ಯೋಜನೆಯ ಅಡಿಯಲ್ಲೂ 
ಸಹ ಕ್ರಮ ಕೈಗೊಳ್ಳಲಾಗಿದೆ. | 
2021-22ನೇ ಸಾಲಿನ ಆಯವ್ಯಯದಲ್ಲಿ 
ಶೌಚಾಲಯ ನಿರ್ವಹಣೆ ಹಾಗೂ ದುರಸ್ಥಿ 
ಕಾರ್ಯಕ್ರಮದಡಿ ರೂ.50.00ಕೋಟಿಗಳ 
ಅನುದಾನ ಒದಗಿಸಲಾಗಿದ್ದು ಮಹಾತ್ಮ ಗಾಂಧಿ 
ನರೇಗಾ ಯೋಜನೆಯಡಿಯಲ್ಲಿ ಸಾರ್ವಜನಿಕ 
ಶಿಕ್ಷಣ ಇಲಾಖೆಯ ಅನುದಾನ 
ಒಗ್ಗೂಡಿಸುವಿಕೆಯ. ಮೂಲಕ ಶಾಲಾ- 
ಕಾಲೇಜುಗಳಲ್ಲಿ ಶೌಚಾಲಯ ನಿರ್ಮಿಸಲು 
ಕ್ರಮವಹಿಸಲಾಗುತ್ತಿದೆ. 

2021-22 ನೇ ಸಾಲಿನ ಆಯವ್ಯಯದಲ್ಲಿ 
ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು 
ಪೌಢಶಾಲೆಗಳಿಗೆ “ಯಂತ್ರೋಪಕರಣ ಮತ್ತು 
ಸಾಧನ ಸಾಮಗ್ರಿ” ಅಡಿಯಲ್ಲಿ ಶಾಲಾ- 
ಕಾಲೇಜುಗಳಿಗೆ ಪೀಠೋಪಕರಣಗಳನ್ನು 


ಒದಗಿಸಲು ರೂ.5000.00 ಲಕ್ಷಗಳ ಅನುದಾನ 


ನಿಗದಿಪಡಿಸಿದ್ದು, ಅನುಷ್ಠಾನ ಪಿಯ 
ಪ್ರಗತಿಯಲ್ಲಿರುತ್ತದೆ. 
ಕರೋನ ಕಾರಣದಿಂದ ಮಕ್ಕಳಿಗೆ | 1) 2021-22ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ 


ನೀಡುತ್ತಿದ್ದ 'ಮದ್ಯಾಹ್ನದ ಊಟ, ಹಾಲು 
ಕೊಡದಿರುವುದರಿಂದ ಚೇರೆ. ಯಾವ 
ವ್ಯವಸ್ಥೆಯನ್ನು ಮಾಡಲಾಗಿದೆ: ಬೇರೆ 
ಏನಾದರೂ ಕಾರ್ಯಕ್ರಮ 
ಮಾಡಲಾಗಿದೆಯೇ? 


2 


Rap 


ಸೂಚನೆಯಂತೆ ಮೇ "ಮತ್ತು ಜೂನ್‌-2021ರ 
ಮಾಹೆಗಳ ಬೇಸಿಗೆ ರಜೆ ಅವಧಿಗೆ 
ಸಂಬಂಧಿಸಿದಂತೆ 50 ದಿನಗಳ ಅಡುಗೆ 


ತಯಾರಿಕಾ ವೆಚ್ಚದ ಮೊತ್ತವನ್ನು ಮಧ್ಯಾಹ್ನ 
ಉಪಹಾರ ಯೋಜನೆಯ 1 ರಿಂದ 8ನೇ 
ತರಗತಿಯ 45.21 ಲಕ್ಷಗಳ ಫಲಾನುಭವಿ 


ದ್ಯಾರ್ಥಿಗಳಿಗೆ ನೇರ ನಗರ ವರ್ಗಾವಣೆ 
ವೇದಿಕೆಯಡಿ (Direct Benefit Transfer) 


ಪಾವತಿಸಲು ರೂ 13454 ಕೋಟಿಗಳ 
ಅನುದಾನವನ್ನು ಒದಗಿಸಲಾಗಿದೆ. 4 
2021-22ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರದ 
ಕೋವಿಡ್‌-19ರ 2ನೇ . ಪ್ಯಾಕೇಜ್‌ 
ಘೋಷಣೆಯಂತೆ ಕ್ಷೀರಭಾಗ್ಯ ಯೋಜನೆಯ 
56.64 ಲಕ್ಷ ಫಲಾನುಭವಿ ವಿದ್ಯಾರ್ಥಿಗಳಿಗೆ 


ಪೌಷ್ಟಿಕಾಂಶ ಕೊರತೆಯಾಗದಂತೆ ಸರಿದೂಗಿಸಲು 
ಜೂನ್‌-2021 ಮತ್ತು ಜುಲೈ 2021ರ 
ಮಾಹೆಗಳಿಗೆ ಎರಡು ತಿಂಗಳ ಒಡದ ಪ್ರತಿ 


| ವಿದ್ಯಾರ್ಥಿಗೆ ಪ್ರತಿ : ತಿಂಗಳು ಅರ್ಧ ಕೆ.ಜಿ ಯಂತೆ 


3) 


ಕೆನೆಭರಿತ ಹಾಲಿನ ಪುಡಿಯ. ಪ್ಯಾಕೇಟ್‌ಗಳನ್ನು 
ವಿತರಣೆ ಮಾಡಲು ರೂ.163.71 ಕೋಟಿಗಳ 
ಅನುದಾನವನ್ನು ಒದಗಿಸಲಾಗಿದ್ದು, . ಹಾಲಿನ 
ಪ್ಯಾಕೆಟ್‌ಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಗಿದೆ. } 
2021-22ನೇ ಸಾ ಸಾಲಿನಲ್ಲಿ ಏಪ್ರಿಲ್‌-2021, ಜುಲೈ, 
ಗಸ್ಟ್‌ ಮತ್ತು ಸೆಪ್ಪೆಂಬರ್‌-2021ರ ಮಾಹೆಗಳಲ್ಲಿ 
ಒಟ್ಟಾರೆ "92. ದಿನಗಳಿಗೆ 1 ರಿಂದ 10ನೇ ತರಗತಿ 
ವಿದ್ಯಾರ್ಥಿಗಳಿಗೆ ಆಹಾರ ಭದ್ರತಾ ಭತ್ಯೆಯ 
ರೂಪದಲ್ಲಿ ಆಹಾರ ಧಾನ್ಯಗಳನ್ನು ಮತ್ತು ಅಡುಗೆ 


-ತೆಯಾರಿಕಾ' ವೆಚ್ಚಕ್ಕೆ ಪ್ರತಿಯಾಗಿ ತೊಗರಿಬೇಳೆ, 
ಖಾಧ್ಯತೈೈಲ ಹಾಗೂ ಉಪ್ಪನ್ನು . ವಿತರಣೆ 
-ಮಾಡುವುದರ.--ಮೂಲಕ -ಮಧ್ಯಾಹ್ನ ಉಪಹಾರ - 


ಯೋಜನೆಯನ್ನು ಅನುಷಾ ನ ಮಾಡಲು ಮತ್ತು 
ಜೂನ್‌-2021 ರಿಂದ ಸೆಪ್ಪೆಂಬರ್‌-2021ರವರೆಗೆ 
04 ತಿಂಗಳ ಅವಧಿಗೆ "ಡುಗ ಸಿಬ್ಬಂದಿಗಳ 
ಸಂಭಾವನೆಯನ್ನು ಪಾವತಿಸಲು ರೂ.519.02 


4) 


ಕೋಟಿಗಳ . ಅನುದಾನವನ್ನು ಒದಗಿಸಲಾಗಿದ್ದು, 
ಮೊದಲ ಹಂತದಲ್ಲಿ 92 ದಿನಗಳ ಅವಧಿಯಲ್ಲಿ 
67 ದಿನಗಳ ಅವಧಿಗೆ ಆಹಾರ ಧಾನ್ಯಗಳನ್ನು 
ವಿತರಿಸಲು ಕ್ರಮವಹಿಸಲಾಗಿದೆ. 


ಬಿಸಿಯೂಟ ನೀಡದಿರುವುದರಿಂದ ಮಕ್ಕಳಿಗೆ 


ಹೋಷಕಾಂಶದ ಕೊರತೆ ಉಂಟಾಗುವುದನ್ನು 


ತಪ್ಪಿಸಲು ಮಕ್ಕಳಿಗೆ ಕೇಂದ್ರ ಸರ್ಕಾರದ 
ಮಾರ್ಗಸೂಚ ಮತ್ತು ರಾಷ್ಟ್ರೀಯ ಆಹಾರ 
ಭದಕಾ i ಕಾಯಿದೆ-2013ರಲ್ಲಿನ 
ಮಾನದಂಡಗಳಂತೆ 'ನಿಗದಿತ ಪ್ರಮಾಣದ ಆಹಾರ 
ಧಾನ್ಯಗಳನ್ನು (ಅಕ್ಕಿ ಮತ್ತು ಗೋಧಿ) ಮತ್ತು 
ಅಡುಗೆ ತಯಾರಿಕಾ ವೆಚ್ಚದ ಮೊತ್ತಕ್ಕೆ ಪ್ರತಿಯಾಗಿ. 
ತೊಗರಿಬೇಳೆ, ಖಾವ್ಯತ್ಯೈಲ | ಮತ್ತು 
ಅಯೋಡಿಕರಿಸಿದ ಉಪ್ಪನ್ನು "ಆಹಾರ ಭದ್ರತಾ 
ಭತ್ಯೆಯ ' ರೂಪದಲ್ಲಿ ನೀಡಿ, ಮಕ್ಕಳಲ್ಲಿ 
ಹೋಷಕಾಂಶದ ಕೊರತೆಯಾಗದಂತೆ 
ಕಮವಹಿಸಲಾಗಿದೆ. 


: ಅಪಿ:186 ಯೋಸಕ 2021 


ಪೌಢ ಶಿಕ್ಷಣ ಸಚಿವರು. 


